~ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


242 


ಶ್ರೀಮತಿ. ಎಸ್‌. ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 


ಚುನಾಯಿತರಾದವರು ) 


ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ಶಾಶ್ವತ ಪರಿಹಾರ ಕ್ರಮಗಳೇನು; ಹಾಗೂ 


ಇದುವರೆಗೆ ಕಲ್ಪಿಸಲಾಗಿರುವ 


| ಸೌಲಭ್ಯಗಳಾವುವು (ವಿವರ ನೀಡುವುದು) 


ಉತ್ತರಿಸಬೇಕಾದ. ದಿನಾಂಕ 02-02-2021 
ಕ್ರಸಂ. ಪ್ರಶ್ನೆ ಉತ್ತರ 
ಅ) ಕೊಡಗು ಜಿಲ್ಲೆಯಲ್ಲಿ ಕಳೆದ' ಮುೂರು"ನಾಲ್ಯ್ಯ |” 
ವರ್ಷಗಳಿಂದ ಸತತವಾಗಿ ಕಾಫಿ ಬೆಳೆ ಬಂದಿದೆ. 
ಹಾಳಾಗಿರುವುದರಿಂದ, ಕಾಫಿ ಬೆಳೆಗಾರರು ತೀವ್ರ 
| ಸಂಕಷ್ಟಕ್ಕೆ ಸಿಲುಕಿರುವುದು ಸರ್ಕಾರದ ಗಮನಕ್ಕೆ | 
ಬಂದಿದೆಯೇ; } 
ಅ) | ಬಂದಿದ್ದಲ್ಲಿ ಸೂಕ್ತ ಹಾಗೂ ನ್ಯಾಯಸಮ್ಮತ | ಕಾಫಿ ಬೆಳೆಯು ಕನಿಷ್ಪ ಬೆಂಬಲ ಬೆಲೆ ಯೋಜನೆಯಡಿ ಒಳಗೊಂಡಿರುವುದಿಲ್ಲ. 
ಬೆಂಬಲಬೆಲೆ ನೀಡಿ ಕಾಫಿಯನ್ನು ಖರೀದಿ 
| ಮಾಡುವ ಮೂಲಕ ಕಾಫಿ ಬೆಳೆಗಾರರ ನೆರವಿಗೆ 
ಸರ್ಕಾರ ಬಂದಿದೆಯೆ; 
ಇ) | ಸತತವಾಗಿ ಸಂಕಷ್ಟದಲ್ಲಿರುವ ಕಾಫಿ | ಸತತವಾಗಿ ಸರಕಷ್ಟದಲ್ಲಿರುವ' ಕಾಫಿ ಬೆಳೆಗಾರರಿಗೆ ಆರ್ಥಿಕವಾಗಿ 
ಬೆಳೆಗಾರರಿಗೆ ಆರ್ಥಿಕವಾಗಿ ಅನುಕೂಲವಾಗುವಂತೆ NDRF/SDRF ಮಾರ್ಗಸೂಚಿಯನ್ವಯ 
ಅನುಕೂಲವಾಗುವಂತೆ ಸರ್ಕಾರ ರೂಪಿಸಿರುವ | ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಿಗೆ ರೂ ೪18,000/ಹೆ. ಪರಿಹಾರ ಧನ 


“ನಿಗದಿ ಪಡಿಸಿದ್ದು ಸಡರಿ ಪರಿಹಾರ ಧನ ಪಡೆಯಲು ಕಾಫಿ ಬೆಳೆ ಹಾನಿ 
ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣಾ 
ಕೋಶದ ಮೂಲಕ ಮೆಮೊರಾಂಡಮ್‌ ನ್ನು ಸಲ್ಲಿಸಲಾಗಿರುತ್ತದೆ. 

ಮುಂದುವರೆದು, ಬೆಂಗಳೂರುರವರು 
ಮಾಹಿತಿಯಂತೆ, ಕಾಫಿ ಮಂಡಳಿ ವತಿಯಿಂದ ಈ ಕೆಳಕಂಡ ಅಭಿವೃದ್ಧಿ ಉತ್ತೇಜಿತ 
ಕಾರ್ಯಕ್ರಮಗಳನ್ನು 10 ಹೆ. ವರೆಗೆ ಹೊಂದಿರುವ ಸಣ್ಣ ರೈತರುಗಳಿಗೆ ಘಟಕದ 
ವೆಚ್ಚಕ್ಕೆ ಶೇ. 40 ರಷ್ಟು ಆರ್ಥಿಕ ನೆರವನ್ನು ಈ ಕೆಳಕಂಡ ಕಾರ್ಯಕ್ರಮಗಳಿಗೆ 


ಕಾಫಿ ಮಂಡಳಿ, : ನೀಡಿರುವ 


ಒದಗಿಸಲಾಗಿರುತ್ತದೆ. 

1) ತೋಟ ಮರು ಸ್ಥಾಪನೆ: ಕಾಫಿ ತೋಟಗಳಲ್ಲಿ ಉತ್ಪಾದನೆ ಹಾಗೂ 
ಉತ್ಪಾದಕತೆ ಹೆಚ್ಚಿಸುವ ಸಲುವಾಗಿ ಹಳೆಯ ಮತ್ತು ಅನುತ್ಪಾದಕ 
ಕಾಫಿ ತೋಟಗಳ ಪುನರುಜ್ಜೀವನ ಕಾರ್ಯಕ್ರಮವಾಗಿ ರೋಗ 
ನಿರೋಧಕ ಹಾಗೂ ಹೆಚ್ಚಿನ ಇಳುವರಿ ನೀಡುವ ಕಾಫಿ ತಳಿಗಳ ನಾಟಿ 

| ಮಾಡಲು ಸಹಾಯಧನ ಕಲ್ಪಿಸಲಾಗಿರುತ್ತದೆ. ' 

2) ನೀರು ನಿರ್ವಹಣೆ ಘಟಕ: ನೀರು ಶೇಖರಣಾ ಘಟಕಗಳ ಸ್ಥಾಪನೆಗೆ 

“/ಯಂತ್ರೋಪಕರಣ-ಐರೀದಿಗೆ-ಆರ್ಥಿಕ-ನೆಠಪು ಕಲ್ಪಿಸಚಾಗಿರುತ್ತದೆ. 


3) 


ಪರಿಸರಸ್ನೇಹಿ ಕಾಫಿ: ರೈತರು ಹೆಚ್ಚಿನ ಆದಾಯಗಳಿಸಲು 
ಅನುಕೂಲವಾಗುವಂತೆ ಪರಿಸರ ಸ್ನೇಹಿ ಕಾಫಿ ಉತ್ಪಾದನೆಯ 
ಪ್ರಮಾಣೀಕರಣಕ್ಕೆ ಶೇ. 50 ರಂತೆ ಪ್ರಮಾಣೀಕರಣದ ವೆಚ್ಚವನ್ನು 
ಭರಿಸಲಾಗಿರುತ್ತದೆ: 

ಕಾಫಿ ಬೆಳೆಗಾರರ ಗುಂಪು/ಷ್ವಯಂ ಸೇವಕ ಸಂಘಗಳು/ಸಹಕಾರ 
ಸಂಘಗಳಿಗೆ ಪ್ರೋತ್ಸಾಹಧನ: ಕಾಫಿ ಮಾರುಕಟ್ಟೆಗೆ ಉತ್ತೇಜಿಸಲು 
ಸಮುದಾಯತ್ವದಲ್ಲಿ ಕಾಫಿ ಬೆಳೆಗಾರರ ಗುಂಪುಸ್ವಯಂ ಸೇವಕ 
ಸಂಘಗಳು/ಸಹಕಾರ ಸಂಘಗಳಿಗೆ ಪ್ರತಿ ಕೆಜಿ ಕಾಫಿಗ ರೂ.4.00 ರಂತೆ 
ಪ್ರೋತ್ಸಾಹಧನವನ್ನು ನೀಡಲಾಗಿರುತ್ತದೆ. 


HORTI 40 HEG 2021 


ಗ್ಯ pe 
pa 
A 44 
AL 
(ಆರ್‌;ಶಂಕರ್‌) 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು. 


